ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1277(1265) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಸಿ.ಎಂ. ಲಿಂಗಪ್ಪ (ನಾಮನಿರ್ದೇಶನ) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತ್ತರಿಸುವ ಸಚಿವರು: ಕಂದಾಯ ಸಚಿವರು 


ವಿಷಯ: ಅನಧಿಕೃತ ಸಾಗುವಳಿ ಸಶ್ರುಮೀಕರಣದ ಬಗ್ಗೆ 


(ಅ) 2004 ರಲ್ಲಿ ಸ್ಥಗಿತವಾದಂತಹ ಅನಧಿಕೃತ ಸಾಗುವಳಿ ಜಮೀನುಗಳನ್ನು ಸಕ್ರಮಗೊಳಿಸುವ 
ಪ್ರಕ್ರಿಯೆಯು ಈ ತಹಲ್‌ವರೆವಿಗೂ ನಿಂತು ಹೋಗಿದ್ದು, ಇತ್ಯರ್ಥವಾಗದೇ ಇನ್ನು ಉಳಿದಿರುವ 
ಅರ್ಜಿಗಳನ್ನು ವಿಲೇ ಮಾಡುವ ಕುರಿತು ಸರ್ಕಾರದ ಕ್ರಮಗಳೇನು; 


(ಆ) ರಾಜ್ಯದ ಯಾವ ಯಾವ ತಾಲ್ಲೂಕುಗಳಲ್ಲಿ ಸಕ್ರಮಗೊಳಿಸುವ ಕಾರ್ಯ ಪ್ರಗತಿಯಲ್ಲಿದೆ; 
(ಇ) ಕಲವು ತಾಲ್ಲೂಕುಗಳಲ್ಲಿ ಶಾಸಕರ ಅನಾದರಣೆಯಿಂದ ಸಕ್ರಮಗೊಳಿಸುವ 
ಕಾರ್ಯಚಾಲನೆಗೊಳ್ಳದಿರುವ ಸಂದರ್ಭದಲ್ಲಿ ಸರ್ಕಾರದ ಪರ್ಯಾಯ ಮಾರ್ಗ ಕುರಿತು 
ಆಲೋಚಿಸಿದೆಯೇ; 


(ಈ) ಬಾಕಿ ಉಳಿದಿರುವ ಅರ್ಜಿಗಳನ್ನು ಯಾವ ಕಾಲಮಿತಿಯೊಳಗೆ ಇತ್ಯರ್ಥ ಪಡಿಸಲು 
ಸರ್ಕಾರ ಕ್ರಮವಹಿಸುವುದು? 


